[7 


pa 


ವ ಸದಸ್ಯರ ಹೆಸರು 


3) ಉತ್ತರಿಸಬೇಕಾದ ದಿನಾಂಕ 
4) ಉತ್ತರಿಸಬೇಕಾದ ಸಚಿವರು 


ಕರ್ನಾಟಕ ವಿಧಾನ ಪರಿಷತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1939 


: ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರು) 


: 16-03-2022 
: ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


ಪ್ರಶ್ನೆ 


ಉತ್ತರ 


ಅ 


Rosy 


ವಿಜಯಪುರ ಜಿಲ್ಲೆಯಲ್ಲಿ 2021- 


22ನೇ ಸಾಲಿನಲ್ಲಿ ಎಷ್ಟು ಕೆರೆ ಗಳಲ್ಲಿ 
ಮೀನುಗಾರಿಕೆ ಮಾಡಲು ಬಿತ್ತನೆ 
ಮೀೀನುಮರಿಗಳನ್ನು ನೀಡಲಾಗಿದೆ; 


ವಿಜಯಪುರ ಜಿಲ್ಲೆಯಲ್ಲಿ ಇಲಾಖಾ ವ್ಯಾಪ್ಲಿಯ 137 
ಕೆರೆಗಳಲ್ಲಿ 63.54 ಲಕ್ಷ ಮೀನುಮರಿಗಳನ್ನು ನೇರ ಗುತ್ತಿಗೆ 
ಹಾಗೂ ಹರಾಜು ' ಮೂಲಕ ಜಲಸಂಪನ್ಮೂಲಗಳನ್ನು 
ಪಡೆದ ಬಿಡ್‌ ದಾರರು ಬಿತ್ತನೆ ಮಾಡಿರುತ್ತಾರೆ. ಇದರ 
ಜೊತೆಗೆ. ಒಳನಾಡು ಮೀನು ಕೃಷಿಗೆ ಪ್ರೋತ್ಸಾಹ 
ಯೋಜನೆಯಡಿ ವಿಜಯಪುರ ಜಿಲ್ಲೆಯಲ್ಲಿ ನೇರ ಗುತ್ತಿಗೆ 
ಮೂಲಕ ಮೀನುಗಾರಿಕೆ ಸಹಕಾರಿ ಸಂಘಗಳು ಪಡೆದ 16 
ಕೆರೆಗಳಲ್ಲಿ 11.24 ಲಕ್ಷ ಬಲಿತ ಬಿತ್ತನೆ ಮೀನುಮರಿಗಳನ್ನು 
ಬಿತ್ತನೆ ಮಾಡಲಾಗಿದೆ. 


fl 
ಸದರಿ ಜಿಲ್ಲೆಯಲ್ಲಿ 250ಕ್ಕೂ ಹೆಚ್ಚು 


ವಿಜಯಪುರ ಜಿಲ್ಲೆಯಲ್ಲಿ 160 ಇಲಾಖಾ ವ್ಯಾಪ್ತಿಯ 


ಆ) 

ಕೆರೆಗಳಿದ್ದು, ಇವುಗಳಲ್ಲಿ ಕೇವಲ 13 | ಕೆರೆಗಳಿದ್ದು, ಅವುಗಳಲ್ಲಿ 137 ಕೆರೆಗಳ ಮೀನು 
ಕೆರೆಗಳಲ್ಲಿ ಮೀನುಗಳ ಉತ್ಪಾದನೆ | ಪಾಶುವಾರು ಹಕ್ಕನ್ನು ವಿಲೇವಾರಿ ಮಾಡಲಾಗಿದೆ. 
ಕೈಗೊಂಡಿದ್ದು, ಉಳಿದ ಕೆರೆಗಳಲ್ಲಿ | ಕೆರೆಗಳನ್ನು ಪಡೆದ ಬಿಡ್‌ ದಾರರು ಮೀನುಮರಿಗಳನ್ನು 
ಮೀನುಗಾರಿಕೆಗೆ ಅನುಕೂಲ | ದಾಸ್ತಾನು, ಮಾಡಿ .ಮೀನು ಕೃಷಿಯನ್ನು ಕೈಗೊಂಡು 
| ಮಾಡದಿರುವುದು ಸರ್ಕಾರದ | ಮೀನುಗಾರಿಕೆ ಮಾಡುತ್ತಿರುತ್ತಾರೆ. 'ಉಳಿದ ಕೆರೆಗಳಲ್ಲಿ 
.] ಗಮನಕ್ಕೆ ಬಂದಿದೆಯೇ; ಮೀನು ಸಾಕಾಣಿಕೆಗೆ (ಶೇ.50) ನೀರು 'ಸಂಗ್ರಹಣೆಯಾದ 
ತಕ್ಷಣವೇ 'ಈ ಕೆರೆಗಳ ಮೀನು ಪಾಶುವಾರು ಹಕ್ಕನ್ನು 
ನಿಯಮಾನುಸಾರ ವಿಲೇ ಮಾಡಲು! 

ಕ್ರಮವಹಿಸಲಾಗುವುದು. 
3) ಕೆರೆಗಳಲ್ಲಿ ಮೀನುಗಾರಿಕೆ ಮಾಡಲು ಇಲಾಖೆಯಿಂದ 


ಈ ಎವಾ ತರಗಳಲ್ಲ ಮಮನ 


ಮಾಡಲು ಸರ್ಕಾರ ಕೈಗೊಂಡಿರ್ರು 
ಕ್ರಮಗಳೇನು? 


ಹಮಿಹೊಂಡಿರುವ ಕಾರ್ಯಕ್ರಮಗಳ ವಿವರಗಳನ್ನು 
ಅಮುಬಂಧ-1 ರಲ್ಲಿ ನೀಡಲಾಗಿದೆ. 


ಸಂಖ್ಯೆ: ಪಸಂಮೀ ಇ-77 ಮೀಇಯೋ 


2022 


ಮಿೀೀನುಗಾರಿಕ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಸಚಿವರು 


[3 


pa 


4 


Ya ಮಾನ್ಯ ವಿಧಾನ ಪರಿಷತಿನ ಸದಸ್ಯರಾದ ಶೀ ಪುಕಾಶ್‌ ಕೆ. ರಾಥೋಡ್‌ 


4 


ನಾಮನಿರ್ದೇಶನ ಹೊಂದಿದವರು) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1939 ಕೆ 
_ ಅನಮುಬಂಧೆ-1 
ಕೆರೆಗಳಲ್ಲಿ ಮೀನುಗಾರಿಕೆ ಮಾಡಲು ಇಲಾಖೆಯಿಂದ ಹಮಿ,ಕೊಂಡಿರುವ ಕಾರ್ಯಕ್ಷಮಗಳ ವಿವರ 
1) 40 ಹೆಕ್ಟೇರ್‌ಗಿಂತ ಹೆಚ್ಚು ಅಚ್ಚುಕಟ್ಟು ಹೊಂದಿರುವ ಕೆರೆಗಳ ಮೀನು ಪಾಶುವಾರು ಹಕ್ಕಿನ 
ವಿಲೇವಾರಿಯ ಮೀನುಗಾರಿಕೆ ಇಲಾಖೆ ವ್ಯಾಪ್ತಿಗೆ ಹಾಗೂ 40 ಹೆಕ್ಸೇರ್‌ಗಿಂತ' ಕಡಿಮೆ 
ಅಚ್ಚುಕಟ್ಟು ಹೊಂದಿರುವ ಕೆರೆಗಳ (ಪಟ್ಟಣ ಪಂಚಾಯಿತಿ; ಪುರಸಭೆ; ನಗರ ಸಭೆ; 
ಮಹಾನಗರ ಪಾಲಿಕೆ; ಬಿ.ಬಿ.ಎಂ.ಪಿ ವ್ಯಾಪ್ತಿ ಹೊರತು ಪಡಿಸಿ, ಮೀನು ಪಾಶುವಾರು ಹಕ್ಕಿನ 
ವಿಲೇವಾರಿಯು: ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗಳಿಗೆ ಒಳಪಟ್ಟಿರುತ್ತದೆ. ಅರ್ಹ 
ಮೀನುಗಾರರ ಸಹಕಾರ ಸೆಂಘಗಳು ' ನೇರ ಗುತ್ತಿಗೆ ಮುಖಾಂತರ ಇಲಾಖಾ ವ್ಯಾಪ್ತಿಯ 
ಜಲಸಂಪನ್ಮೂಲಗಳ ಮೀನು ಪಾಶುವಾರು ಹಕ್ಕನ್ನು ಗುತ್ತಿಗೆ ಕಾರ್ಯನೀತಿ-2014 ರನ್ವಯ 
ಗುತ್ತಿಗೆ ಮೊತ್ತ ಪಾವತಿಸಿ. 5 ವರ್ಷಗಳ ಅವಧಿಗೆ ಗುತ್ತಿಗೆಗೆ ಪಡೆದುಕೊಳ್ಳಲು ಅವಕಾಶವಿರುತ್ತದೆ. 
ಗುತ್ತಿಗೆಗೆ ವಿಲೇವಾರಿ ಮಾಡಲಾದ ನಂತರ ಬಾಕಿ ಉಳಿಯುವ ಜಲಸಂಪನ್ಮೂಲಗಳ ಮೀನು 
ಪಾಶುವಾರು ಹಕ್ಕನ್ನು ಟೆಂಡರ್‌-ಕಂ-ಹರಾಜು ಮುಖಾಂತರ ವಿಲೇವಾರಿ ಮಾಡಲಾಗುತ್ತದೆ. 


2 “ಒಳನಾಡು ಮೀನು ಕೃಪಿಗೆ ಪ್ರೋತ್ಸಾಹ”ಯೋಜನೆಯಡಿ ಪ್ರತಿ ಹೆಕ್ಟೇರ್‌ ಉಪಯುಕ್ತತಾ 
ಜಲವಿಸ್ಟೀರ್ಣಕ್ಕೆ 2000 ಬಲಿತ ಬಿತ್ತನೆ ಮೀನು ಮರಿಗಳನ್ನು ಮೀನುಗಾರರ ಸಹಕಾರ ಸಂಘಗಳ 
ಬಲಪಡಿಸುವ ಉದ್ದೇಶದಿಂದ ಸಂಘಗಳ ಮುಖಾಂತರ ಉಚಿತವಾಗಿ ಬಿತ್ತನೆ ಮಾಡಿ ಒಳನಾಡು 
ಮೀನು ಉತ್ಪಾದನೆಯನ್ನು ಹೆಚ್ಚಿಸಲಾಗುತ್ತಿದೆ. ' 


3) ಕೆರೆ/ ಜಲಾಶಯಗಳ ಅಂಚಿನಲ್ಲಿ ನಿರ್ನೀಸಿದ ಕೊಳಗಳಲ್ಲಿ ಮೀನುಮರಿ ಪಾಲನ ಮಾಡಲು 
ಪ್ರತಿ ಹೆಕ್ಟೇರ್‌ ಗೆ ರೂ.2.50 ಲಕ್ಷ ಸಹಾಯಧನ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ. 


'4) ಸರ್ಕಾರಿ ಸ್ವಾಮ್ಯದ ಮೀನುಮರಿ ಉತ್ಪಾದನಾ ಮತ್ತು ಪಾಲನಾ ಕೆಂದ್ರಗಳಿಂದ ಖರೀದಿಸಿದ 
ಎಲ್ಲಾ ತಳಿಗಳ ಮೀನುಮರಿ ಬೆಲೆಯ ಶೇ.50 ರಷ್ಟು ಅಲಿದರೆ ವ್ಯಕ್ತಿಗತ ಗರಿಪ್ಠ್ಮ' ರೂ.5,000/- 
.ಹಾಗೂ ಸಂಘ ಸಂಸ್ಥೆಗಳಿಗೆ ಗರಿಷ್ಠ ರೂ.20,000/- ಗಳ; ಮಿತಿಗೊಳಪಟ್ಟು ಸಹಾಯಧನವನ್ನು 

ನೀಡಲಾಗುತ್ತಿದೆ. ಮೀನುಗಾರಿಕೆ ಇಲಾಖೆಯಿಂದ ನೋಂದಾಯಿಸಿಕೊಂಡು ಸ್ವಂತ ಕೊಳಗಳಲ್ಲಿ 
ಮೀನು ಮರಿ ಪಾಲನೆ ಕೈಗೊಳ್ಳಲು ಮೀನು ಕೃಷಿಕರಿಗೆ ಪ್ರತಿ ಹೆಕ್ಟೇರ್‌ ಜಲವಿಸ್ತೀರ್ಣಕ್ಕೆ 50 ಲಕ್ಷ 
ಸ್ಟಾನ್‌ ಅಥವಾ 10 ಲಕ್ಷ ಫ್ರೈ ಖರೀದಿಸಲು ಶೇ.50 ರಷ್ಟು ಗರಿಷ್ಠ ರೂ.25,000 ಗಳ ಸಹಾಯಧನ 
ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. 

5) ಒಳನಾಡು ಮೀನುಗಾರರಿಗೆ ಮೀನು ಹಿಡಿಯಲು ಸಲಕರಣೆ ಕಟ್‌ ವಿತರಣೆ 
ಯೋಜನೆಯಡಿ ಸಲಕರಣೆ ಕಟ್‌ ಖರೀದಿಸಲು ಶೇಂ ರಪ್ಟು ಸಹಾಯಧನ, 


ನೀಡಲಾಗುತ್ತಿದೆ ಘಟಕ ವೆಚ್ಚ -ರೂ.10,000/-) 


